ಕರ್ನಾಟಕ ವಿಧಾನ ಪರಿಷತ್‌ 


pry 
7 


ಚುಕ್ತೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 778 (979) 


2 ಸದಸ್ಯರ ಹೆಸರು : ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
3. ಉತ್ತರಿಸುವ ದಿನಾಂಕ : 2112.2೦೦1 
4. ಉತ್ತರಿಸುವ ಸಚಿವರು : ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 
ಕ್ರ.ಸಂ ಶೆ ಉತ್ತರ 
aS ಪಕ್ನೆ ಜ್ಯ 
(ಅ) | ಕರ್ನಾಟಕ ಕೈಗಾರಿಕಾ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭವೃದ್ಧಿ ಮಂಡಳಯ 


ಪ್ರದೇಶಾಭವೃದ್ಧಿ ಮಂಡಳ 
ಮೈಸೂರು ಮತ್ತು ಚಾಮರಾಜನಗರ 
ಜಲ್ಲೆಗಳಲ್ಲ ಕಳೆದ ಎರಡು 
ವರ್ಷಗಳಲ್ಲ ಎಷ್ಟು ಎಕರೆ 
ಭೂಮಿಯನ್ನು ಸ್ವಾಧೀನ 
ಪಡಿಸಿಕೊಂಡಿದೆ; (ತಾಲ್ಲೂಕುವಾರು 
ವಿವರ ನೀಡುವುದು) 


ವತಿಯಿಂದ ಕಳೆದ ೭ ವರ್ಷಗಳಲ್ಲ ಮೈಸೂರು ಜಲ್ಲೆಯಲ್ಲ 
ಸ್ಥಾಧೀನಪಡಿಸಲಾ ಜಮೀನಿನ ವಿವರ ಈ ಕೆಳಕಂಡಂತಿದೆ:- 


148-12 ಎಕರೆ 


ಏಕಘಫಟಕ ಸಂಕೀರ್ಣ | 5೦-೭23 ಎಕರೆ 


ಕೈಗಾರಿಕಾ ಪ್ರದೇಶ 


ಒಟ್ಟು 198-35 ಎಕರೆ 


ವಿವರಗಳನ್ನು ಅನುಖಂಧ-1 ರಣ್ಣ ಒದಗಿಸಿದೆ. 


ಕಳೆದ ೭ ವರ್ಷಗಳ ಅವಧಿಯಲ್ಲ ಚಾಮರಾಜನಗರ 
ಜಲ್ಲೆಯಲ್ಲಿ ಯಾವುದೇ ಜಮೀನನ್ನು 
ಭೂಸ್ವಾಧೀನಪಡಿಸಿರುವುದಿಲ್ಲ 


e ಸ್ಥಾಧೀನಪಡಿಸಿಕೊಂಡಿರುವ 
ಭೂಮಿಯನ್ನು ಎಷ್ಟು ಕಂಪನಿಗಳಗೆ 


ಹಂಚಿಕೆ ಮಾಡಲಾಗಿದೆ; ಹಂಚಿಕೆ 
ಮಾಡಿದ ಜಮೀನನ್ನು ಕಂಪನಿಗಳ 
ಹೆಸರಿಗೆ ನೋಂದಾವಣಿ 
ಮಾಡಿಕೊಳ್ಳಲಾಗಿದೆಯೇ; 

| ಮಾಣಕೊಡನಿನ್ನಲ್ದ ಯಾವ 


ಮೈಸೂರು ಜಲ್ಲೆಯಲ್ಲ ಕೈಗಾರಿಕಾ ಪ್ರದೇಶಕ್ಷಾಗಿ 
148-12 ಎಕರೆ ಜಮೀನಿನ ಭೂಸ್ಥಾಧೀನ ಪ್ರಕ್ರಿಯೆಯು 
ವಿವಿಧ ಹಂತಗಳಲ್ಲದ್ದು, ಹಂಚಿಕೆ ಪ್ರಕ್ರಿಯೆ 
ಪ್ರಾರಂಭಗೊಂಡಿರುವುದಿಲ್ಲ. 


ಮೈಸೂರು ವಿಮಾನ ನಿಲ್ದಾಣ ಪ್ರಾಧಿಕಾರಕ್ಷಾಗಿ 44- 


14 ಎಕರೆ ಜಮೀನಿನ ಭೂಸ್ವಾಧೀನ ಪ್ರಕ್ರಿಯೆಯು ವಿವಿಧ 


3 


ವ 


ಕಾರಣಕ್ಷೆ ಮಾಡಿಕೊಳ್ಣಲ್ಲ;: ಎಷ್ಟು 
ದಿನಗಳಲ್ಲ ಮಾಡಲಾಗುವುದು; 


pea ಭೂ ಹಂಚಿಕೆ ಮಾಡುವುದರಲ್ಲಿ 
ಮತ್ತು ನೋಂದಣಿ ಮಾಡಿಕೊಡುವಲ್ಲ 
ಪ್ರಷ್ಟಾಚಾರ ನಡೆಯುತ್ತಿರುವ 
ದೂರುಗಳದ್ದು, ಎಷ್ಟು ಜನ 
ಅಧಿಕಾರಿಗಳ ಮೇಲೆ ಕ್ರಮ 
ಕೈಗೊಳ್ಳಲಾಗಿದೆ? 


ಹಂತಗಳಲ್ಪಿದೆ. 


ಕಂಟೈನರ್‌ ಕಾರ್ಪೋರೇಷನ್‌ ಆಫ್‌ ಇಂಡಿಯಾ 
ಅ.ರವರಿಗೆ 6-೦೨9 ಎಕರೆ ಜಮೀನನ್ನು ಹಂಚಿಕೆ 
ಮಾಡಲಾಗಿದೆ ಹಾಗೂ ಸ್ವಾಧೀನ ಪತ್ರ ನೀಡಲಾಗಿದೆ. 
ಗುತ್ತಿಗೆ ಕರಾರು ಮಾಡಿಕೊಡುವ ಪ್ರಕ್ರಿಯೆ ಪ್ರಗತಿಯಲ್ಲದೆ. 


ಉದ್ಭವಿಸುವುದಿಲ್ಲ. 


ಸಂಖ್ಯೆ: ಸಿಐ ೭ರ8 ಐಎಪಿ (ಇ) 2೦೭1 


(ಮುರುದೊಪ್‌ಟರ್‌. ನಿಭಾಣಿ) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಸಚಿವರು 


ಜ್ಞ p “< ಧ್ಯ 
ಪಿಕೆ ಸಂಖ) 1 [279] ENS 


ಕಳೆದ ಎರಡು ವರ್ಷಗಳಲ್ಲಿ ಕರ್ನಾಟಕ ಕೈಗಾರಿಕಾಭಿವೃದ್ಧಿ ಮಂಡಳಿ ವತಿಯಿಂದ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ 
ವ್ಯಾಪ್ತಿಯಲ್ಲಿ ಕೈಗಾರಿಕಾ ಪ್ರದೇಶ ಮತ್ತು ಏಕಘಟಕ ಸಂಕೀರ್ಣಗಳಿಗೆ ಸ್ವಾಧೀನಪಡಿಸಿಕೊಂಡಿರುವ ಜಮೀನುಗಳ ವಿವರ. 


ಕೈಗಾರಿಕಾ ಪ್ರದೇಶದ ಹೆಸರು 
ME SSS SES NE Es 


ಸ್ಥಾಧೀನಪಡಿಸಿರವ ವಿಸ್ತೀರ್ಣ 
(ಎ-ಗು) 


ಗ್ರಾಮ ಮತ್ತು ತಾಲ್ಲೂಕು ಅಂತಿಮ ಅಧಿಸೂಚನೆ 


ದಿನಾಂಕ 


oo 


14-35 23-05-2019 
K] ಅಡ ಹಳ್ಳಿ ಕೈಗಾರಿಕಾ ಪ್ರದೇಶ ತಕನೆಹಳ್ಳಿ 63-04 07-03-2020 
ನಂಜನಗೂಡು ತಾ॥ 


4 ತಾಂಡವಪೊರ ಕೈಗಾರಿಕಾ ಪ್ರದೇಶ ತಾಂಡವಪುರ 68-04 18-09-2020 
ನಂಜನಗೂಡು ತಾ॥ 


i ] 

5 ಸ್ಥಾಧೀನಪಡಿಸಿರವೆ ವಿಸ್ತೀರ್ಣ ಅಂತಿಮ ಅಇಧಸೂಜ 
ಸೂರು ಎಫ ನಿಲ್ದಾಣ ಪ್ರಾಧಿಕಾರ ರಸ 44-14 20-07-2019 

2 oenind ~ EN d 
ು: ಕಂಟೈನರ್‌ ಕಾಪೋರೇಷನ್‌ ಆಫ್‌ ಕಡಕೂಳ 15-06-2020 

ಇಂಡಿಯಾ ಲ. ಮೈಸೂರು ತಾ kimi AEH 


ತಾಂಡ 
ಇಮ್ಮಾವು 
ನಂಜನಗೂಡು ತಾ॥ 


ಏಕಘಟಕ ಸಂಕೀರ್ಣ: 


